ಕಥೆ ಹೇಳುವುದರ ಮೂಲಕ ಮಕ್ಕಳನ್ನು ತೊಡಗಿಸಿಕೆ 


ಅಮೃತಾ ಮಾಸಿ 


ಸಾಂಪ್ರದಾಯಿಕ ಬೋಧನಾ ವಿಧಾನಗಳಗಿಂತ, ಮಕ್ಷಳಗೆ ಕಥೆಗಳ 
ಮೂಲಕ ಪಾಠಗಳನ್ನು ಹೇಳುವುದರಿಂದ ಮಕಳು ಆ 
ವಿಷಯಗಳನ್ನು ಬಹಳ ಕಾಲದವರೆಗೂ ನೆನಪಿಟ್ಟುಕೊಳ್ಳುತ್ತಾರೆ 
ಎಂಬುದು ಒಬ್ಬ ಶಿಕ್ಷಕಿಯಾಗಿ ನನ್ನ ನಂಬಕೆ. ವಿಶೇಷವಾಗಿ ಭಾಷಾ 
ವಿಷಂಯಗಳಲ್ಲ ಕಥೆ ಹೇಳುವಿಕೆಂಯು ಮಕ್ಕಳನ್ನು ಹೆಚ್ಚು 
ಪರಿಣಾಮಕಾರಿಂಶಾಗಿ ತೊಡಗಿಸಿಕೊಳ್ಳುವಂತೆ 
ಮಾಡುತ್ತದೆಯಲ್ಲದೆ, ಇದರಿಂದ ಮಕ್ಷಳು ದೀರ್ಷ೯ ಕಾಲದವರೆಗೆ 
ಪರಿಕಲ್ಪನೆ ಮತ್ತು ಪಾತ್ರಗಳನ್ನು ನೆನಪಿಟ್ಟುಕೊಳ್ಳಲು 
ಸಾಧ್ಯವಾಗುತ್ತದೆ. 


ಇದನ್ನು ಗಮನದಲ್ಲಟ್ಟು ಕೊಂಡು ನನ್ನದೇ ಆದ ಪಾಠ 
ಯೋಜನೆಯನ್ನು ರೂಪಿಸುವ ಮುನ್ನ, ಕಥೆ ಹೇಕುವುದರ ಬಗ್ಗೆ 
ಮಕ್ಷಳ ಅಭಿಪ್ರಾಯಗಳನ್ನು ಯಾಕೆ ಪಡೆಯಬಾರದು ಎಂದು ನಾನು 
ಯೋಚಿಸಿದೆ. ತರಗತಿ ಚಟುವಟಕೆಗಳನ್ನು ರೂಪಿಸುವ ಬಣ್ಣೆ ಶಿಕ್ಷಕರು 
ಮಕ್ಕಳೊಡನೆ ಚರ್ಜಸಿದರೆ. ಮಕ್ಕಳ ಅಗತ್ಯತೆಗಳು ಹಾಗೂ 
ಆಸಕ್ತಿಗಳಗೆ ಅನುಗುಣವಾಗಿ ಯೋಜನೆ ರೂಪಿಸಲು ಮತ್ತು 
ತರಗತಿಯ  ಪ್ರಕ್ರಿಯೆಗಕ್ಲ ಮಕ್ಕಳ ತೊಡಗಿಸುವಿಕೆಯನ್ನು 
ಇನ್ನಷ್ಟು ಹೆಚ್ಚಿಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ. 


ಹಾಗಾಗಿ, ಕಥೆ ಹೇಳುವುದರ ಕುರಿತು ಮಕ್ಕಳೊಡನೆ ಅವರ 
ಅಜ ಪ್ರಾಂಶುಮವೇನೆ೦ಂದು ಕೇಳದೆ. ಅವರು ನನ್ನೊಡನೆ 
ಹಂಚಿಕೊಂಡದ್ದು ಇಷ್ಟು: "ಕಥೆ ಹೇಳುವುದರ ಮೂಲಕ ನಾವು ಹೊಸ 
ಪದಗಳನ್ನು ಹಾಗೂ ವಾಕ್ಯ ರಚನೆಗಳನ್ನು ತಿಆದುಕೊಂಡೆವು. 
ಪ್ರಶ್ನೆಗಳನ್ನು ರೂಪಿಸುವುದನ್ನು ಕಅತೆವು. ಕಥೆಯು ಬಹಳ 
ಮೋಜನಿಂದ ಕೂಡಿರುತ್ತದೆಂಯಾದ್ದರಿಂದ ಹಿದುವುದು. 
ಬರೆಯುವುದು ಹಾಗೂ ಕಾಗುಣಿತ ಸುಲಭವಾಗುತ್ತದೆ. ಹೊಸ 
ಪದಗಳ ಸರಿಯಾದ ಉಚ್ಛಾರಣಿಯನ್ನು ಕಆಯುತ್ತೇವೆ'. ಮಕ್ಕಳ 
ಅಭಿಪ್ರಾಯಗಳನ್ನು ತಿಆದು ನನಗೆ ಬಹಳ ಸಂತಸವಾಲಯುತು. 
ಮಕ್ಕಳು ನಮ್ಮಂತೆಯೇ ಯೋಚಸುತ್ತಾರೆ, ಆದರೆ ಕೆಲವೊಮ್ಮೆ 
ತರಗತಿಯ ಪ್ರಕ್ರಿಯೆಗಕಲ್ಲ ಅವರು ತಮ್ಮ ಅಭಪ್ರಾಯಗಳನ್ನು 
ಹಂಚಿಕೊಳ್ಳಲು ಹಿರಿಯರಾದ ನಾವು ಅವರಿಗೆ ಅವಕಾಶ 
ಕೊಡುವುದಿಲ್ಲ. 


ಶಿಕ್ಷಕರು ಮಕಳಕೊಡನೆ ಚರ್ಜಿಸಿ, ಅವರ ಜತೆ ಸೇರಿ 
ಯೋಜನೆಗಳನ್ನು ರೂಪಿಸಿದಾಗ, ತಮ್ಮ ವಿಚಾರಗಳನ್ನೂ 
ಅಳವಡಿಸಿಕೊಂಡಿರುವುದರಿಂದ ಚಟುವಟಕೆಗಳಲ್ಲ ಮಕ್ತಕ ಆಸಕ್ತಿ 
ಹಾಗೂ ತೊಡಗಿಸಿಕೊಳ್ಳುವಿಕೆಯನ್ನು ನಾವು ನೋಡಬಹುದು. 
ಇಲ್ಲೊಂದು ಉದಾಹರಣೆ: 


ಶಿಕ್ಷಕ: ನಾವು ಇಂದು ಅಥವಾ ನಾಳೆ ಓದುವ ಕಥೆಯಲ್ಲ ನೀವು 
ಹೇಳಅರುವಂತಹ ಎಲ್ಲಾ ವಿಚಾರಗಳ ಮೇಲೂ ಗಮನಹರಿಸಬೇಕೇ? 


ಮಕ್ಕಳು: ಇಲ್ಲ. ವಿಚಾರಗಳ ಮೇಲೆ 


ಗಮನಹರಿಸೋಣ. 


ನಾವು ಮೂರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಶಿಕ್ಷಕ: ಹಾಗಾದರೆ ಯಾವುದರ ಮೇಲೆ ಗಮನಹರಿಸೋಣ? 


ಮಕ್ಕಳು: ಕಥೆಯಲ್ಲ ಬರುವ ಹೊಸ ಪದಗಳನ್ನು ಬರೆಯುತ್ತೇವೆ. 
ಶಬ್ದಕೋಪದಲ್ಲ ಅವುಗಳ ಅರ್ಥಗಳನ್ನು ಹುಡುಕುತ್ತೇವೆ ಹಾಗೂ ಆ 
ಹೊಸ ಪದಗಳಂದ ಕೆಲವು ವಾಕ್ಯಗಳನ್ನು ರಚಿಸುತ್ತೇವೆ. 


ಶಿಕ್ಷಕ: ಸರಿ. ನಾವು ಮತ್ತಿನ್ನೇನು ಮಾಡೋಣ? 
ಮಕ್ಷಳು: ನಾವು ಓದುವ ಹಾಗೂ ಬರೆಯುವ ಅಭ್ಯಾಸ ಮಾಡುತ್ತೇವೆ. 


ಶಿಕ್ಷಕ: ಯಾವ ಕಥೆಯೆಂದು ನಿರ್ಧರಿಸೋಣ. ಕಥೆ ಹೇಳುವ 
ಚಟುವಟಕೆಗಾಗಿ ಕಥೆಯನ್ನು ಆಯ್ದಿ ಮಾಡಲು ನಾನು ಮಕ್ಷಳಗೆ 
ಕೆಲವೊಂದು ಪುಸ್ತಕಗಳನ್ನು ನೀಡಿದೆನು. ಅವರು ಅನ್ಯಾಅಸ್‌ ಇನ್‌ 


ವಂಡರ್‌ಲ್ಯಾಂಡ್‌ (Alice in Wonderland) ow ಕಥೆಯನ್ನು 
ಆರಿಸಿಕೊಂಡರು. ನಾನು ಕಥೆ ಹೇಕಲು ಆರಂಭಸಿದೆನು. ಎಲ್ಲಾ 
ಮಕ್ಕಳು ಬಹಳ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ನಾನು ಕಥೆ ಪುಸ್ತಕದಿಂದ 
ತೋರಿಸುತ್ತಿದ್ದ ಚಿತ್ರಗಳನ್ನು ಬಹಳ ಮೆಚ್ಚುತ್ತಿದ್ದರು. ಕಥೆ ಹಿದುವ 
ಸಮಯದಲ್ಲ ನನ್ನ ಧ್ವನಿಯ ಏರಿಆತಗಳನ್ನು ಕೆಲವು ಮಕ್ಕಳು 
ಗಮನವಿಟ್ಟು ಕೇಳುತ್ತಿದ್ದರು. ಕಥೆಯ ಎರಡು ಪ್ಯಾರಾಗ್ರಾಫ್‌ಗಳನ್ನು 
ಓದಿದ ನಂತರ ನಾನು ಕೆಲವು ಪ್ರಶ್ನೆಗಳನ್ನು ಕೇಆದೆನು: ಕಥೆಯಲ್ಲ 
ಬರುವ ಕೆಲವು ಪದಗಳನ್ನು ಹೇರಿ. ಇಲ್ಲಯವರೆಗೆ ಕಂಡುಬಂದ 
ಮುಖ್ಯ ಪಾತ್ರಗಳು ಯಾವುವು? ಕಥೆ ಯಾವುದರ ಕುರಿತು 
ಹೇಳುತ್ತಿದೆ?ತಾವು ಕೇಳದ ಕೆಲವು ಪದಗಳನ್ನು ಪಣ್ಣಮಾಡಿದ 
ನಂತರ, ಮಕ್ಷಳು ಎರಡು ಪ್ಯಾರಾಗ್ರಾಫ್‌ಗಳಲ್ಲ ಬರುವ ಮುಖ್ಯ 
ಪಾತ್ರಗಳು ಒಂದು ಚಿಕ್ಷ ಹುಡುಗಿ ಮತ್ತೊಂದು ಬಳ ಮೊಲ ಎಂದು 
ಹೇಳಆದರು. ಒಂದು ಮೊಲದ ಹಿಂದೆ ಹಿಡುತ್ತಿರುವ ಚಿಕ್ಕ 
ಹುಡುಗಿಯೊಬ್ಬಳ ಕಥೆಯಿದು. ಈ ಮಧ್ಯದಲ್ಲ ಕಥೆಯ ಕಾಲ್ಪನಿಕ 
ಜಗತ್ತಿನಲ್ಲ ಬರುವ ವಿವಿಧ ವಸ್ತುಗಕು ಹಾಗೂ ಪಾತ್ರಗಳ ಕುರಿತು 
ನಾವು ಮಾತನಾಡುತ್ತಿದ್ದೆವು. ಕಥೆಯ ಮುಕ್ತಾಯದ ನಂತರ ಅವರು 
ಮೊದಲ ಸಲ ಕೇಆದ ವಿಭಿನ್ನ ಪದಗಳ ಬಗ್ಗೆ ಮಾತನಾಡಿದೆವು, 
ನಿಘಂಟನಲ್ಪ ಅವುಗಳನ್ನು ಹುಡುಕ, ಆ ಪದಗಳನ್ನು ಬಳಸಿ 
ವಾಕ್ಯಗಳನ್ನು ರಚಿಸಿದೆವು. ವಿದ್ಯಾರ್ಥಿಗಳೊಡನೆ ಅದ್ಭುತ 
ಅನುಭವದೊಂದಿಗೆ ಆ ದಿನದ ತರಗತಿಯು ಮುಕ್ತಾಯವಾಯುತು. 


ಮರುದಿನ, ಒ೦ದು ಮಗು ಇನ್ನೊಂದು ಮಗುವಿನ ಜೊತೆ ಬೆರೆತು 
ಕಲಅಯಲು ಸಹಾಯಕವಾಗುವಂತೆ (ಸಹವರ್ತಿೀಗಳೊಂದಿಗೆ 
ಕಲಯುವುದು) ಇಬ್ಬರು ವಿದ್ಯಾರ್ಥಿಗಳನ್ನು ಒಳಗೊಂಡ 
ತಂಡಗಳಾಗಿ ವಿಂಗಡಿಸಿದೆವು ಮಕ್ಕಳಗೆ ಇದು ಹಿದುವ 
ದಿನವಾಗಿದ್ದು. ಕೆಲವು ಮಕ್ಷಳು ಪದಗಳ ಉಚ್ಚಾರಣೆಯ ಬಗ್ಗೆ ಕೇಳ 
ತಿಆದುಕೊಂಡರು. ಬಳಕ ನಾವು ಅನ್ಯಾಅಸ್‌ ಇನ್‌ 
ವಂಡರ್‌ಲ್ಯಾಂಡ್‌ ಚಲನಚಿತ್ರವನ್ನು ನೋಡುವುದೆಂದು 
ತೀರ್ಮಾನಿಸಿದೆವು. 


ಮರುದಿನ ನಾವು ಅನ್ಯಾಅಸ್‌ ಇನ್‌ ವಂಡರ್‌ಲ್ಯಾಂಡ್‌ 
ಚಲನಚಿತ್ರವನ್ನು ನೋಡುವುದರೊಂದಿಗೆ ತರಗತಿ ಆರಂಭಸಿದೆವು. 
ಗ್ರಂಥಾಲಯದಲ್ಲ ಚಲನಚಿತ್ರವನ್ನು ನೋಡಲು ಏರ್ಪಡಿಸಿದ್ದರಿಂದ 
ಮಕ್ಕಳು ನಿಶ್ವಬ್ಧವಾಗಿ ಕುಳತಿದ್ದರು. ಚಲನಚಿತ್ರವನ್ನು ನೋಡಿದ 
ನಂತರ ಅದರ ಬಣ್ಣೆ ಚಚ್ಛೀಸಲು ತೀರ್ಮಾನಿಸಿದೆವು. 
ಚಲನಚಿತ್ರವನ್ನು ನೋಡಿದ ನಂತರ ಕೆಲವು ಮಕ್ಕಳು ಇಂತಹ 
ಅದ್ಭುತವಾದ ಹಾಗೂ ಕಾಲ್ಲನಿಕವಾದ ಚಲನಚಿತ್ರವನ್ನು 
ಮೊದಲೆಂದೂ ನೋಡಿರಲಲ್ಲ ಎಂದು ಹೇಆದರು. ಅವರೆಲ್ಲರೂ 


ಚಲನಚಿತ್ರದ ಕುರಿತು ಚರ್ಚಿಸಲು ಬಹಳ ಖುಷಿಯಲ್ಲದ್ದರು. 


ಭಾಷಾ ತರಗತಿಗೆ ಕೆಲವು ಯೋಜನೆಗಳು 


1. 


] ಯೋಜನೆಯನ್ನು ಅತಿ ಸಣ 


ಯೋಜನಾ ಹಂತದಿಂದಲೇ ತರಗತಿಯ ಮಕ್ಕಳನ್ನು 
ತೊಡಗಿಸಿಕೊಳ್ಳಬೇಕು. ಆದರೆ ಏನನ್ನು ಕಲಸಬೇಕು 
ಎಂಬುದರ ಬಗ್ಗೆ ್ಥ ಸತ್ರ ಅಲೇನ 

3 ಭಾಗಗಳಾಗಿ 
ವಿಂಗಡಿಸ ರ ಕಥೆಂಯನ್ನು ಅರ್ಥ ಮಾಡಿ- 
ಕೊಳ್ಳುವುದು. ಓದುವುದು, ಅದರ ಬಗ್ದೆ ಬರೆಯುವುದು, 
ಉಚ್ಛಾರಣೆ, ಅನುಕ್ರಮ ಇತ್ಯಾದಿ. 


ಅವರು ಚಲನಚಿತ್ರವನ್ನು ನೋಡಿ ಆನಂದಿಸಿದರು. ನಂತರ ತ. ಹೆಚ್ಚು ಪಾತ್ರಗಳಲ್ಲದ ಸರಳ ಕಥೆ ಪುಸ್ತಕಗಳನ್ನು 
ಚಲನಚಿತ್ರ ಮತ್ತು ಪುಸ್ತಕದ ನಡುವಿನ ವ್ಯತ್ಯಾಸಗಳ ಬಗ್ದೆ ಆರಿಸಿಕೊಳ್ಳಬೇಕು. 
ಚರ್ಚಿಸಿದೆವು. ಮಾರನೆಯ ದಿನ. ಮಕ್ಷಳಗೆ ಅನ್ಯಾಅಸ್‌ ಹಾಗೂ ಬಳ ee ಸಾಧ್ಯವಾದರೆ ಕಥೆಯನ್ನು ಆಧರಿಸಿದ ಚಲನಚಿತ್ರವನ್ನು 


ಮೊಲದ ಬಗ್ಗೆ ಸ್ವಂತ ಕಥೆಯನ್ನು ಬರೆಯಲು ಹೇಳಆದೆನು. 
ಮಕ್ಕಳು ಬರೆದ ಕೆಲವು ಕಥೆಗಳು ಹಾಗೂ ವಿವಿಧ ಪ್ರಶ್ನೆಗಳನ್ನು 
ಹಂಚಿಕೊಳ್ಳುತ್ತೇನೆ. 


ಕೊನೆಯದಾಗಿ, ಕಥೆಯನ್ನು ಆಧರಿಸಿದ ಆರು ವಾಕ್ಯಗಳನ್ನು 
ಅದಲುಬದಲಾಗಿಸಿ, ಅವುಗಳನ್ನು ಸರಿಯಾದ ಕ್ರಮದಲ್ಲ 
ಜೋಡಿಸುವಂತೆ ಹೇಳದೆ. ಬಹುತೇಕ ಮಕ್ಕಳಗೆ ಈ 
ಚಟುವಟಕೆಗಳನ್ನು ಮಾಡಲು ಸಾಧ್ಯವಾಯಿತು. ಅದಲುಬದಲು 
ಪದಗಳು, ಖಾಲ ಬಟ್ಟ ಸ್ಥಳ ತುಂಬುವುದು, ಪ್ರಾಸಬದ್ಧ ಪದಗಳು - 
ಎಲ್ಲವನ್ನೂ ಮಕ್ಕಳೇ ತಯಾರಿಸಿದರು. 


ವಿವಿಧ ಚಟುವಟಕೆಗಳ ಮೂಲಕ ಒಂದು ಭಾಷೆ ಷೆಯನ್ನು ಕಲಅಯಲು, 
ಮಕ್ಷಳು ಯೋಜನಾ ಹಂತದಿಂದಲೇ son. ಭಾಗವಹಿಸಿ 
ಆಸಕ್ತಿ ಹೊಂದಿದ್ದ ಕಾರಣ ಕಥೆ ಹೇಳುವ ಚಟುವಟಕೆಯು ಬಹಳ 
ಉಪಂಶಖಕ್ಲೆವಾಯಿತು. ಕೆಲವು ಕಾಂರುವಿದಾನಗಳ 
ಬಐದಲಾವಣಿಯುಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಬ್ಬರ ಕಲಕೆಗೂ 
ಸಹಾಯವಾಗುತ್ತದೆ ಎ೦ದು ಇದರಿಂದ ತಿಆಯುವಂತಾಲಯುತು. 


ತೋರಿಸುವುದು. ಇದರಿಂದ ಮಕ್ಕಳು ಇನ್ನೂ ಹೆಚ್ಚು 
ತೊಡಗಿಸಿಕೊಳ್ತುತ್ತಾರೆ. 


. ಮೌಣಕ ಹಾಗೂ ಬರವಣಿಗೆಯ ಕೆಲಸವೂ ಇರಲ. 


ಅಮ್ಯತಾ ಅವರು 2೦1೭ರಿಂದ ಛತ್ತೀಸ್‌ಗಢದ ಧಮ್‌ ತರಿಯಲ್ಲರುವ ಅಜೀಂ ಪ್ರೇಮ್‌ಜ ಶಾಲೆಯಲ್ವ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು 
2೨೦೦೦ದಲ್ಲ ಒಂದು ಖಾಸಗಿ ಶಾಲೆಯಲ್ವ ಶಿಕ್ಷಕ ವ್ಯ ತಿಯನ್ನು ಆರಂಭನಿದ್ದು. ಅಲ್ಲ ಆಂಗ್ಲಭಾಷೆ ಹಾಗೂ ವಿಜ್ಞಾನವನ್ನು ಬೋಧಿಸುತ್ತಿದ್ದರು. 
ಆನಂತರ ಅವರು ವಿಜ್ಞಾನ ಶಿಕ್ಷಕಿಯಾಗಿ. i ಜೀವಶಾಸ್ತ ಮತ್ತು ಶಿಕ್ಷಣ ವಿಷಯಗಳಲ್ಪ ಪದವಿ, ಸನಯಸ ಸ್ರದ್ಲ 

ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರು ಇತ್ತೀಚೆಗಷ್ಟೇ ಡಿ5ಲ್‌ಎಡ್‌ ಮುಗಿಸಿದ್ದಾರೆ ಹಾಗೂ ಮಕ್ಕಳೊಂದಿಗೆ ತಸ 
BN ಅವರಿಗೆ ತಿ ಪ್ರೀತಿ. ಅಮ್ಯ ತಾ ಅವರನ್ನು 


amrita.masih @azimpremjifoundation.org ಇಲ ಸಂಪರ್ಕಿಸಬಹುದು. 


ಅನುವಾದ: ವಿನಯ ವಿಠ್ಗಲ್‌ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 17 


